'ಉತ್ತರಿಸುವ ಸಚಿವರು' 


K | ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಥರ ಹೆಸರು 
ಉತ್ತರಿಸುವ ದಿನಾಂಕ 


1560 (1863) 

ತ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
22-03-2021 

ಮಾನ್ಯ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


| ಕ್ರಸಂ. [ ಪತ್ತೆ ಉತ್ತರ 
| ಅ) | ರಾಜ್ಯಾದ್ಯಂತ ಮೂರು ' ವರ್ಷಗಳಿಂದ "ರಾಜ್ಯಾದ್ಯಂತ ಮೂರು ವರ್ಷಗಳಿಂದ ಅರಣ್ಯ 
ಅರಣ್ಯ ಪ್ರದೇಶನವೆಂದು ಮೀಸಲಿಟ್ಟಿರುವ | ಪ್ರದೇಶವೆಂದು ಮೀಸಲಿಟ್ಟರುವ ಪ್ರದೇಶವನ್ನು 
ಪ್ರದೇಶವನ್ನು ಅಕ್ರಮವಾಗಿ ಒತ್ತುವರಿ | ಅಕ್ರಮವಾಗಿ ಒತ್ತುವರಿ ಮಾಡಿರುವ ಭೂ ಪ್ರದೇಶದ 
ಮಾಡಿರುವ. ಭೂ ಪ್ರದೇಶವೆಷ್ಟು; | ಜಿಲ್ಲಾವಾರು ಮಾಹಿತಿ ಈ ಕೆಳಕಂಡಂತಿದೆ: 
(ಜಿಲ್ಲಾವಾರು ಮಾಹಿತಿ ನೀಡುವುದು) ಕಮ ಜಿಲ್ಲೆ ವಿಸೀರ್ಣ 
i ಸಂಚ್ಛೆ ' (ಡೆಕ್ಷೇರ್‌) 
| |ಕೊಡಗು 7.79 
2 ಉತ್ತರ ಕನ್ನಡ 2.30 
| 3 ಚಾಮರಾಜನಗರ 162 
4 | ಚಕ್ಞಮಗಳೂರೆ ೫ 39.85 
ee lS ಉಡುಪಿ | 
6 ತುಮಕೂರು 20.77 
7 ಶಿವಮೊಗ್ಗ 685.54 
8 ಬೆಂಗಳೂರು ನಗರ 40.19 
9 ರಾಮನಗರ 5150 | 
ಒಟ್ಟು 853.66 

ಆ) | ಅರಣ್ಯ ಪ್ರದೇಶವೆಂದು * "ಅರಣ್ಯ ಪ್ರದೇಶವೆಂದು ಘೋಷಿಸಲ್ಲಟ್ಟಿರುವ 
ಘೋಷಿಸಲ್ಪಟ್ಟಿರುವ ಪ್ರದೇಶದಲ್ಲಿ ಅಕ್ರಮ | ಪ್ರದೇಶದಲ್ಲಿ ಅಕ್ರಮ ಒತ್ತುವರಿಯನ್ನು ನಿಯಂತ್ರಿಸಲು 
ಒತ್ತುವರಿಯನ್ನು ನಿಯಂತ್ರಿಸಲು ಸರ್ಕಾರ | ಒತ್ತುವರಿದಾರರ ವಿರುದ್ಧ ಅರಣ್ಯ ಮೊಕದ್ದಮೆಯನ್ನು 
ಯಾವ ' ಕ್ರಮಗಳನ್ನು ಕೈಗೊಂಡಿದೆ; | ದಾಖಲಿಸಿ, ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ 
ಹಾಗೂ ಅರಣ್ಯ ಪ್ರದೇಶವನ್ನು ಒತ್ತುವರಿ | ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ದಾವೆ 
ಮಾಡಿರುವ ವ್ಯಕ್ತಿಗಳ ವಿರುದ್ಧ ಸರ್ಕಾರ | ಹೂಡುತ್ತಿದ್ದು ಹಾಗೂ ಕರ್ನಾಟಕ ಅರಣ್ಯ ಕಾಯ್ದೆ 1963 
ಯಾವ ಕ್ರಮ ಕ್ಲೆಗೊಂಡಿದೆ; ಸೆಕ್ಷನ್‌ 64(ಎ) ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಇ) | ಅರಣ್ಯ ಪ್ರದೇಶ 'ಒತ್ತುವರಿಯಿಂದ, ವನ್ಯ ವನ್ಯಪ್ರಾಣಿಗಳು ನಗರ  / ಪಟ್ಟಣದ ವಸತಿ 
ಮೃಗಗಳು ಗ್ರಾಮಗಳಿಗೆ ಮಗ್ಗಿ ಜನ | ಪ್ರದೇಶಗಳಿಗೆ ಬರುವುದನ್ನು ತಡೆಯಲು ಇಲಾಖಾ 
ಹಾಗೂ ಸಾಕು ಪ್ರಾಣಿಗಳ ಮೇಲೆ ದಾಳಿ | ವತಿಯಿಂದ ಈ ಕೆಳಕಂಡ - ಕ್ರಮಗಳನ್ನು 
ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕೆ ಕೈಗೊಳ್ಳಲಾಗುತ್ತಿದೆ. 
ಬಂದಿದೆಯೇ; ಬಂದಿದ್ದಲ್ಲಿ ವನ್ಯ| 1. ವನ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ 
ಮೃಗಗಳ: ಹಾವಳಿಯನ್ನು ನಿಯಂತಿಸಲು ನೀರಿನ ಲಭ್ಯತೆ ಹೆಚ್ಚಿಸಲು ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ ' 
ಸಕಿಣರ£ ಯಾವ 'ಕ್ರಮ ಕೈಗೊಂಡಿದೆ; ನಿರ್ಮಾಣ... ಹಾಗೂ ಪುನಚ್ಚೇತನ . ಗೊಳಿಸಿ ೦” 

- ವನ್ನಪ್ರಾಣಿಗಳ ಆವಾಸ ಸ್ಥಾನವನ್ನು ಅಭಿವ್ವದಿ 


ಗೊಳಿಸೆಲಾಗುತ್ತಿದೆ. ಇದರಿಂದ ಕಾಡಾನೆ ಹಾಗೂ 
ಇತರೆ ' ವನ್ಯಪ್ರಾಣಿಗಳು ಕಾಡಿನಿಂದ ಹೊರಗೆ 
ಬಾರದಂತೆ ತಡೆಯಲಾಗುತ್ತಿದೆ. 


. ಅರಣ್ಯ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಂರಕ್ಷಣೆ 


ಹ ಅಭಿವೃದ್ಧಿಗೊಳಿಸ ಲು ಹೆಚ್ಚಿನ ಅರಣ್ಯ 
ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆದ ಫಂ ಮತ್ತು 
ಯುಪಟೋರಿಯಂ ಕಳೆಗಳಿಂದಾಗಿ . ಹುಲ್ಲಿನ 
ಬೆಳವಣಿಗೆಗೆ ತೀವ್ರ ಅಡಚಣೆಯಾಗಿ ಅರಣ್ಯದಲ್ಲಿ 
ಹುಲ್ಲಿನ ಲಭ್ಯತೆ ' ಗಣಿನೀಯವಾಗಿ 
ಕಡಿಮೆಯಾಗಿರುವುದರಿಂದ ಹುಲ್ಲು ಬೆಳೆಯುವ 
ಪ್ರದೇಶಗಳಲ್ಲಿ ಬೆಳೆದಿರುವ ಲಂಟಾನ ಮತ್ತು 
ಯುಪಟೋರಿಯಂ ಕಳೆಗಳನ್ನು ಕಿತ್ತು ಸ್ವಚ್ಛಗೊಳಿಸಿ 
ಅರಣ್ಯಕ್ಕೆ ಪೂರಕವಾದ ಹುಲ್ಲು 'ಜೆಳಿಯಲು ಅನುವು 
ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 
ಕಾಡಾನೆಗಳು ಅರಣ್ಯ: ಪ್ರದೇಶದಿಂದ ಹೊರಗೆ 
ಬಾರದಂತೆ ತಡೆಗಟ್ಟಲು ಅರಣ್ಯದಂಚಿನಲ್ಲಿ, ಸೌರಶಕ್ತಿ 
ಬೇಲಿ ನಿರ್ಮಾಣಗನಿರ್ವಹಣೆ, ಆನೆತಡೆ ಕಂದಕ 
ನಿರ್ಮಾಣಗಿರ್ವಹಣೆ ಮಾಡಲಾಗಿದ್ದು ಮತ್ತು ರೈಲ್ವೆ 
ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ 
ನಿರ್ಮಿಸುವ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 

. ಕಳ್ಳಬೇಟೆ ತಡೆ ಶಿಬಿರಗಳಿಗೆ ಹಾಗೂ Rd 
Response Teams (RRT) ಗಳನ್ನು ಅಂದರೆ 
ಕಾಡಾನೆ ಹಿಮ್ನೆಟ್ಟಸುವ . ತಂಡಗಳನ್ನು ರಚಿಸಿ 
ಕಾಡಾನೆಗಳನ್ನು. ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ 
ಕೈಗೊಳ್ಳಲಾಗುತ್ತಿದೆ "ಹಾಗೂ Wireless 
networking ಮೂಲಕ ಮಾಹಿತಿ ಸಂವಹನ 
ಮಾಡಲಾಗುತ್ತಿದೆ. 

. ಕಾಡಾನೆಗಳ ಮಾಹಿತಿಯನ್ನು ಸರಿಗ್ರಹಿಸಲು 24 
ಗಂಟೆ . ಕಾರ್ಯನಿರ್ವಹಿಸುವ. ಮಾಹಿತಿ ಕೇಂದ್ರ 
ಸ್ಥಾಪಿಸಲಾಗಿದೆ. ' | 
. ಕಾಡಾನೆ ಗುಂಪಿನಲ್ಲಿದ್ದ ವಯಸ್ಕ ಹೆಣ್ಣಾನೆಯನ್ನು 
ಗುರುತಿಸಿ ಅದಕ್ಕೆ ರೇಡಿಯೋ ಕಾಲರ್‌ ಅಳವಡಿಸಿ 
ಆನೆಗಳ ಚಲನ-ವಲನಗಳ ಬಗ್ಗೆ ಎಸ್‌.ಎಂ.ಎಸ್‌. 
ಹಾಗೂ' . ವಾಟ್ಸಾಪ್‌ ಮೂಲಕ . ಜನರಿಗೆ 
ಮಾಹಿತಿಯನ್ನು ನೀಡಿ: ಮಾನವ ಪ್ರಾಣಹಾನಿ 
ಹಾಗೂ ಮಾನವ ಗಾಯ ತಪ್ಪಿಸಲು ತಮ. 
ವಹಿಸಲಾಗುತಿದೆ. 


7. ಸಾರ್ವಜನಿಕರಿಗೆ ಉಪಟಳ ' ನೀಡುತ್ತಿರುವ 
'  ಪುಂಡಾನೆಗಳನ್ನು ಗುರುತಿಸಿ, ಸೆರೆಹಿಡಿದು 

ಆಗ್ಗಿಂದಾಗ್ಗೆ' ಆನೆ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. 
8.. ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾದ ಹಾನಿ 


ಪ್ರಕರಣಗಳಲ್ಲಿ ದಯಾತ್ಮಕ ಧನವನ್ನು 
ಪಾವತಿಸಲಾಗುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ 
ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಹಾನಿ 
ಪ್ರಕರಣಗಳಿಗೆ ಇ-ತಂತ್ರಾಂಶದ ಮೂಲಕ 


ಅರ್ಜಿಗಳನ್ನು ಸ್ಪೀಕರಿಸಲಾಗುತ್ತಿದ್ದು, ಆದ್ಯತೆ ಮೇರೆಗೆ 
ನಿಯಮಾನುಸಾರ ಪಠಿಶೀಲಿಸಿ, ಶೀಘವೇ ನೇರವಾಗಿ 


ಸಂತ್ರಸ್ಥರ ಖಾತೆಗೆ ಪಾವತಿಸುವ ಪ್ರಕ್ರಿಯೆಯನ್ನು ಇ- ” 


ಪರಿಹಾರ ತಂತ್ರಾಂಶದ ಮೂಲಕ 
| ನಿರ್ವಹಿಸಲಾಗುತಿದೆ. 
ಈ) |ಕಳೆದ. ಎರಡು. ವರ್ಷಗಳಿಂದ ಕಳೆದ ಎರಡು ವರ್ಷಗಳಲ್ಲಿ ವನ್ಯಪ್ರಾಣಿಗಳ 


ರಾಜ್ಯಾದ್ಯಂತ ವನ್ಯ ಮೃಗಗಳಾದ ಹುಲಿ, 
ಚಿರತೆ,' ಆನೆ, ಸಿಂಹ ಈ ಪ್ರಾಣಿಗಳಿಂದ 
ದಾಳಿಗೊಳಗಾದವರ ಸಂಖ್ಯೆ ಎಷ್ಟು ಈ 
ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಎಷ್ಟು; 
| ಮೃತಪಟ್ಟವರಿಗೆ ಮತ್ತು ಗಂಭೀರವಾಗಿ 


ದಾಳಿಗೊಳಗಾದವರಿಗೆ ಪರಿಹಾರ 
ನೀಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; ಸರ್ಕಾರ . ಇದುವರೆಗೂ 


ಎಷ್ಟು ಜನಕ್ಕೆ 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಪರಿಹಾರ ನೀಡಿದೆ? 


ದಾಳಿಯಿಂದ ಉಂಟಾಗುವ ಮಾನವ-ಪ್ರಾಣ ಹಾನಿ 
ಹಾಗೂ ಮಾನವ ಗಾಯಾ ಪ್ರಕರಣಗಳ ವಿವರ ಹಾಗೂ 
ಪಾವತಿಸಿದ ದಯಾತ್ಸಕ ಧನದ ವಿವರವನ್ನು 
ಅನುಂಧದಲ್ಲಿ ಲಗತ್ತಿಸಿದೆ. 

ಸರ್ಕಾರದ" ಆದೇಶ ಸಂಖ್ಯೆ ಎಫ್‌ಇಇ 130 
ಎಫ್‌ಡಬ್ಬ್ಯೂಎಲ್‌ 2016 ದಿನಾ೦ಕ:19-09-2016 
ಆದೇಶದಲ್ಲಿ ಶಾಶ್ವತ ಅಂಗವಿಕಲತೆ. ಉಂಟಾದಲ್ಲಿ ರೂ 
5,00,000/-ಪರಿಹಾರಧನವನ್ನು ಮತ್ತು ಭಾಗಶಃ 
ಅಂಗವಿಕಲತೆ ಹೊಂದಿದ್ದಲ್ಲಿ ರೂ 2,50,000/- 
ಪರಿಹಾರಧನವನ್ನು ಅಂಗವಿಕಲ ವ್ಯಕ್ತಿಗೆ ನೀಡಲಾಗುತ್ತಿದೆ. 
ಮಾನವ ಗಾಯಗೊಂಡ ವ್ಯಕ್ತಿಗೆ ಗರಿಷ್ಠ ರೂ. 30,000/- 
ಗಳ ದಯಾತ್ಮಕ ಧನ ಪಾವತಿಸಲಾಗುತ್ತಿದೆ. 

ಮಾನವ ಗಾಯ / ಭಾಗಶಃ ಅಂಗವಿಕಲಲತೆ / 
ಶಾಶ್ವತ ಅಂಗವಿಕಲತೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ 
ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಇಇ, 128 
ಎಫ್‌ಡಬ್ರ್ಯೂಎಲ್‌ 2013 ದಿನಾಂಕ:15-05-2015 ರನ್ವಯ 
ದಯಾತ್ಮಕೆ ಧನದ ಜೊತೆಗೆ ವೈದ್ಯಕೀಯ ವೆಚ್ಚವನ್ನು 
ಸಿ.ಜಿ.ಹೆಚ್‌.ಎಸ್‌. ದರಗಳ ಪ್ರಕಾರ ಪಾವತಿಸಲಾಗುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ ಅಪಜೀ-66- 


.ಎಫ್‌ಡಬ್ಬ್ಯುಎಲ್‌-2019, ದಿನಾಂಕ :07/01/2020ರಲ್ಲಿ 


ವನ್ಯಪ್ರಾಣಿಗಳ ಹಾವಳಿಯಿಂದ ಉಂಟಾಗುವ ಮಾನವ 
ಪ್ರಾಣ ಹಾನಿ ಪ್ರಕರಣಗಳಲ್ಲಿ ರೂ.750, ಲಕ್ಷಗಳ 
ದಯಾತ್ಮಕ ಧನವನ್ನು ಪಾವತಿಸಲು ಅವಕಾಶವಿದ್ದು, 
ಸರ್ಕಾರದನ ಬಿಮಾರಕಜನ02/01/2021ರ ಸೇರ್ಪಡೆ 
ಆದೇಶದಲ್ಲಿ ಘಟನೆ ನಡೆದ. ಕೂಡಲೇ ರೂ.200 


« 


Pe 


ಲಕ್ಷಗಳನ್ನು ಪಾವತಿಸಿ, ಉಳಿದ ರೂ.5. 50 ಲಕ್ಷಗಳನ್ನು 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹಂತದಲ್ಲಿ ವಿಚಾರಣೆ 


|:ಸಡೆಸಿ, ಅಗತ್ಯವಿರುವ ಎಲ್ಲಾ ಅಧಿಕೃತ ದಾಖಲೆಗಳನ್ನು 


ಪಡೆದುಕೊಂಡು. ಅವುಗಳನ್ನು - ಪರಿಶೀಲಿಸಿ 
ಖಚಿತಪಡಿಸಿಕೊಂಡು, ಕಾನೂನುಬದ್ಧ ವಾರಸುದಾರರಿಗೆ 
ಬಿಡುಗಡೆ ಮಾಡಲಾಗುತ್ತದೆ. 8 

ಅಲ್ಲದೇ ಸರ್ಕಾರಿ ಆದೇಶ ಸಂಖ್ಯೆ, ಅಪಜೀ 68- 
ಎಫ್‌ಎಫಿ- 2018, ದಿನಾಂಕ:16-10-2018 ರಂತೆ ಮೃತರ 
ಕುಟುಂಬದ ವಾರಸುದಾರರಿಗೆ 05 ವರ್ಷಗಳವರೆಗೆ 
ರೂ.2,000/-ಗಳ ಮಾಸಾಶನವನ್ನು ಸಹ 
ನೀಡಲಾಗುತಿದೆ. 


ಸಂಖ್ಯೆ: ಅಪಜೀ 26 ಎಫ್‌ಜಿಎಲ್‌ 2021 


EE 


(ಅರವಿಂದ ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


[a 


k 
| 
l 


ಅಮುಬಂಥ - 1 


J |೦ಣಮನಗದ' 


2 [ಬಂದು ಗ್ರಾಮಾಂತರ 


ದೆಹ 
3 ಬನ್ನೇರುಘಟ್ಟ ೮೩೮ 


0.400 { 
f 


7 |ಲಾಗಲಕೋಟಿ 0140) 
| | 
—— —— ದ್‌್‌ 
hy 0.400 
| 
9 [Sons 0 


0.530 | 


ಮಲೈ ಮಣದೇಶ್ವರ 


28 adm 


[ 


ORO 


73 


0.0: 


1.120 ವ. 


0.5 


20 3 


0.021 | 


ed) | 500) 3 (a) 1500 15 (ed) | 315 
| 1 (ಆಸೆ) 4 
3ನ ಹುಮುಕೂರು 24 2.30 28 S200 | 1 (#08) 5.00 3250 12 (ಚಿರತೆ) 15 
(ಚಿರತೆ) 
_ Fe ಗ 
3% [sao a [30 ; (ಆನೆ) 5) 
1 (i) 12 (ಆನು 
37 [eooesiet py 3050 1250 315 
(soutien) 3 (ಹುಲಿ) 
AW [enoded ue 1940 7 ed) sh] 
3) [bುರಮುನ ಬಜೀ - TT 
REE 2 KS RE pf 
W 2 (eo 
A Soca bid 4 64 6 — kei) | 15.00 — 
ಕಂದಿ) 
(ಬಿಂಕ ಅಯಂ) 
1 [vonsted ) oso | i 3 3 
5 1.000 — MOSH 1H (adineis?) UD pe 


% 


SS 


3.670 


5% 


0) 6 


AT 


7 EON NS ETN 
37 [word y NN 0.300 | KE 
ಶಿವಖೂಗ್ಗ ಬಜಿ || - 3 ಪ] 
[EAR i] 237 | 26 50 | 28250) 37 | 2715" 
* ಏಲ್ಲಾ ಬ್ರಕಲಣಗಳಲ್ಲಿ ಸರ್ಕಾರದ ಅದೇಶ ಟಿನಾಂಕಸ) M2020 eS Fla dS exile A200 ಲ ivf ವಯೆಲಳ್ಞಕೆ ಛೆ ಹಾನತಿಸಲಂಗಿಯ ಉಳಿದ ಮೊತ್ತ ರೂ.3.50 


ಲಕ್ಷಗಳನ್ನು ಅಗೆತ್ಯ ಐಜಖುಲೆಗಳು ಸಲ್ಲಿಯೆಂದೆ ನೆಲತಲ ಬೂವತಿಸಲು ಕಮ ಕೈಗೊಳಲಾಗುವುಯ. 


